ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ 
ಸದಸ್ಕರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


: 63(103) 
: ಶ್ರೀ ನಸೀರ್‌ 
: 13/12/2021 


* wp 


ಅಹ್ಮದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


: ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಕ್ರ 


ಸಂ 


ಪ್ರಶ್ನೆ 


ಉತ್ತರ 


pr) 


ಅ) SSSR ತಾಲ್ಲೂಕುಗಳು ರಚನೆಯಾಗಿ 4 
ವರ್ಷಗಳಾದರೂ ಅನೇಕ ತಾಲ್ಲೂಕು ಮಟ್ಟದ 
ಕಛೇರಿಗಳು ಪ್ರಾರಂಭವಾಗಿಲ್ಲದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


ಹೊಸದಾಗಿ ತಾಲ್ಲೂಕುಗಳಲ್ಲಿ ಸಾರ್ವಜನಿಕ ಶಿಕ್ಷಾ | 
ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ 
ತಾಲ್ಲೂಕು ಸಮನ್ನಯಾಧಿಕಾರಗಳ(ಬಿ.ಆರ್‌.ಸಿ) 
ಕಛೇರಿಗಳನ್ನು ಯಾವಾಗ ಪ್ರಾರಂಭ 
ಮಾಡಲಾಗುವುದು; ಪ್ರಾರಂಭ ಮಾಡಲು ಎಷ್ಟು 
ದಿನಗಳ ಕಾಲಾವಕಾಶ ಬೇಕಾಗುತ್ತದೆ. 

ಹೊಸದಾಗಿ ತಾಲ್ಲೂಕುಗಳಲ್ಲಿ ಸಾರ್ವಜನಿಕ ಶಿಕ್ಷಣ 
ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ 
ತಾಲ್ಲೂಕು ಸಮನ್ವಯಾಧಿಕಾರಗಳ(ಬಿ.ಆರ್‌.ಸಿ) 
ಕಛೇರಿಗಳಲ್ಲಿ ಹುದ್ದೆಗಳನ್ನು ಯಾವಾಗ 
ಮಂಜೂರು ಮಾಡಲಾಗುವುದು; ಮಂಜೂರು 
ಮಾಡಲು ಎಷ್ಟು ದಿನಗಳ ಕಾಲಾವಕಾಶ ಬೇಕು 9 


ಆ) 


ಇ) 


ಬಂದಿದೆ. ರಾಜ್ಯದಲ್ಲಿ ಹೊಸದಾಗಿ ರಚನೆಯಾಗಿರುವ 
ತಾಲ್ಲೂಕುಗಳಲ್ಲಿ ಹೊಸ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ 
ಕಚೇರಿಗಳನ್ನು ಪ್ರಾರಂಭಿಸಲು ಅಗತ್ಯವಿರುವ ವಿವಿಧ 
ವೃಂದಗಳ ಸುಮಾರು 1000ಕ್ಕೂ ಹೆಚ್ಚು ಹುದ್ದೆಗಳನ್ನು 
ಹೊಸದಾಗಿ ಸೃಜಿಸಲು ಪ್ರಸ್ತಾವನೆಯನ್ನು 2021-22ನೇ | 
ಸಾಲಿನ ಆಯವ್ಯಯ ಪೂರ್ವಬಾವಿ ಸಭೆಯಲ್ಲಿ 
ಮಂಡಿಸಲಾಗಿತ್ತು. ಕೋವಿಡ್‌-19ರ - ಹಿನ್ನೆಲೆಯಲ್ಲಿ 
ರಾಜ್ಯದಲ್ಲಿ ಆರ್ಥಿಕ ಸಂಪನ್ಮೂಲದ ಕೊರತೆ 
ಇರುವುದರಿಂದ ಹಾಗೂ ಸಾಕಷ್ಟು ಆರ್ಥಿಕ ಮಿತವ್ಯಯ 
ಕ್ರಮಗಳನ್ನು ಕೈಗೊಂಡಿರುವುದರಿಂದ, ರಾಜ್ಯದಲ್ಲಿ ಹೊಸ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಜೇರಿಗಳನ್ನು ಪ್ರಾರಂಭಿಸುವ 
ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಯು 2021-22ನೇ 
ಸಾಲಿನ ಆಯವ್ಯಯದಲ್ಲಿ ಪರಿಗಣಿಸಿರುವುದಿಲ್ಲ. 

ಹೊಸದಾಗಿ ರಚನೆಯಾಗಿರುವ 
ತಾಲ್ಲೂಕುಗಳಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು 
ಬಳಸಿಕೊಂಡು ತಾತ್ಕಾಲಿಕವಾಗಿ ಕಛೇರಿಯನ್ನು 
ಪ್ರಾರಂಭಿಸುವ ಅವಕಾಶಗಳ ಬಸ್ಗೆ ಪರಿಶೀಲಿಸಲು, ಪ್ರಸ್ತುತ 
ಲಭ್ಯವಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಹಾಗೂ 
ಸ್ಥಳಾಂತರಿಸಬಹುದಾದ ಸಿಬ್ಬಂದಿಗಳ ವಿವರಗಳೊಂದಿಗೆ 
ವರದಿಯನ್ನು ಸಲ್ಲಿಸುವಂತೆ ಸಾರ್ವಜನಿಕ ಶಿಕ್ಷಣ 
ಇಲಾಖೆಯ ಆಯುಕ್ತಾಲಯಗಳನ್ನು ಕೋರಲಾಗಿದ್ದು, 
ಪ್ರಸ್ತಾವನೆ ಸ್ಟೀಕೃತವಾದ ಕೂಡಲೇ ಈ ಬಗ್ಗೆ 
ಪರಿಶೀಲಿಸಲಾಗುವುದು. 


ಆದಕಾರಣ, 


) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು. 


